ಚುಕೆ, 


ಕರ್ನಾಟಿಕ ವಿಧಾನ ಪರಿಷತ್ತು 


ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ : 


ಉತ್ತರಿಸಬೇಕಾದ ದಿನಾ೦ಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


1573 
18.03.2021. 


ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 

ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಸಚಿವರು. 


ಪ್ರಶ್ನೆ 


ಉತ್ತರ 


ಕೊಡಗು ಜಿಲ್ಲೆಯ ವಿರಾಜಪೇಟಿ ನಗರದ, 
ಸರ್ಕಾರಿ ಪ್ರಥಮ ದರ್ಜಿ -.ಕಾಲೇಜು 
ಸಮೀಪದಲ್ಲಿ ನಿರ್ಮಾಣಗೊಳ್ಳುತ್ತಿರುವ 
ಒಳಾಂಗಣ ಕ್ರೀಡಾಂಗಣ ಕಾಮಗಾರಿಯು 
ಕಳೆದ ಒಂಭತ್ತು ವರ್ಷಗಳ ಹಿಂದೆ 
ಪ್ರಾರಂಭವಾಗಿದ್ದರೂ ಇದುವರೆವಿಗೂ 
ಪೂರ್ಣಗೊಳ್ಳದೇ: ಇರುವುದು ಸರ್ಕಾರದ 
ಗೆಮನಕ್ಕೆ ಬಂದಿದೆಯೇ; 


i 


ಬಂದಿದೆ. 

ಕೊಡಗು ಜಿಲ್ಲೆಯ ವಿರಾಜಪೇಟೆ ನಗರದ ಸರ್ಕಾರಿ ಪ್ರಥಮ 
ದರ್ಜಿ ಕಾಲೇಜಿನ ಸಮೀಪದಲ್ಲಿ ದಿನಾಂಕ: 
12.03.2013ರಂದು ರೂ.326.65 ಲಕ್ಷಗಳ ಅಂದಾಜು 
ವೆಚ್ಚದಲ್ಲಿ ಒಳಾಂಗಣ ಕ್ರೀಡಾಂಗಣದ ಕಟ್ಟಡ ನಿರ್ಮಾಣ, 
ಗೋಡೆಗಳಿಗೆ ಪ್ಲಾಸ್ಟೀಂಗ್‌ ಮಾಡುವುದು, ಎಂ.ಎಸ್‌, 
ಟ್ಯೂಬ್ಯೂಲರ್‌ ಟ್ರಸ್‌ ಅಳವಡಿಸಿ, ಮೇಲ್ಠಾವಣಿಯಾಗಿ 
ಜಿ.ಐ. ಶೀಟ್ಸ್‌ ಅಳವಡಿಸುವುದು, ಕಿಟಕಿ, ಬಾಗಿಲುಗಳನ್ನು 
ಅಳವಡಿಸುವುದು, ಶೌಚಾಲಯಗಳ ನಿರ್ಮಾಣ, ಬಣ್ಣ 
ಬಳೆಯುವುದು ಹಾಗೂ ಇತರೆ ಸಿವಿಲ್‌ ಕಾಮಗಾರಿಯನ್ನು 
ನಿರ್ವಹಿಸಲು ಕಾರ್ಯಾದೇಶ ನೀಡಲಾಗಿರುತ್ತದೆ. ಲಭ್ಯ 
ಅನುದಾನದ ಮಿತಿಯಲ್ಲಿ ಕಾಮಗಾರಿಯನ್ನು 
ಅನುಮೋದಿಸಿದ್ದು, ಅನುಮೋದಿತ ಅಂದಾಜಿನ ಅನ್ನಯ 
(scope of work) ಕಾಮಗಾರಿ ಪ್ರಸ್ತುತ ಪೂರ್ಣಗೊಂಡಿದೆ. 


ಟೆಂಡರ್‌ನಲ್ಲಿ ಸೇರ್ಪಡೆಗೊಳ್ಳದ 1)ವಿದ್ಯುತ್‌ ಕಾಮಗಾರಿ 2) 
ಟರ್ಬೊ ವೆಂಟಿಲೇಟರಗಳನ್ನು” ಅಳವಡಿಸುವುದು 3 
ನೀರು ಸರಬರಾಜು ಮತ್ತು 4 ಕೂಡುರಸ್ತೆ ಹಾಗೂ 
ಒಳಾಂಗಣ ಕ್ರೀಡಾಂಗಣ ಕಟ್ಟಿಡದ ಸುರಕ್ಷತೆಯ 
ದೃಷ್ಲಿಯಿಂದ ಕಟ್ಟಡದ ಬಲಭಾಗಕ್ಕೆ ಆರ್‌.ಸಿ.ಸಿ. 
ತಡೆಗೋಡೆ ನಿರ್ಮಿಸುವುದು ಅವಶ್ಯಕವಾಗಿದ್ದು, 
ಹೆಚ್ಚುವರಿ ಅನುದಾನದ ಅಗತ್ಯವಿರುತ್ತದೆ. 


- 
ಆ) 


ಬಂದಿದ್ದಲ್ಲಿ ಸದರಿ ಕಾಮಗಾರಿಯು ಇಷ್ಟು 
ದೀರ್ಪ್ಷಕಾಲದಿಂದ ನ: ಇರಲು 
ಕಾರಣಗಳೇಮ; k 


ಮರಳಿನ ಅಭಾವದಿಂದಾಗಿ ಹಾಗೂ ಮಲೆನಾಡು 
ಭಾಗವಾದ್ಮರಿಂದ "ಅಕಾಲಿಕ ಮಳೆಯಿಂದಾಗಿ | 
ಕಾಮಗಾರಿಯ ಪ್ರಗತಿಯು 2015 ರಿಂದ 2018 ರವರೆಗೆ 

ಕುಂಠಿತಗೊಡಿರುತ್ತದೆ. ಗುತ್ತಿಗೆದಾರರಿಗೆ ಈ ಬಗ್ಗೆ ನೋಟೀಸ್‌ 
ಗಳನ್ನು ಜಾರಿ ಮಾಡಲಾಗಿದ್ದು, ಟೆಂಡರ್‌ನಲ್ಲಿ 
ಇಡಲಾಗಿದ್ದ ಐಟಿಂ ಮತ್ತು ದೆರಗಳನ್ನ್ವಯ 2019ನೇ 
ಸಾಲಿನಲ್ಲಿ ಒಳಾಂಗಣ ಕ್ರೀಡಾಂಗಣ ಕಾಮಗಾರಿಯನ್ನು 
ಗುತ್ತಿಗೆದಾರರು ಪೂರ್ಣಗೊಳಿಸಿರುತ್ತಾರೆ. ಅನುದಾನದ 
ಕೊರತೆಯಿಂದಾಗಿ ಹೆಚ್ಚುವರಿ ಅಗತ್ಯ ಕಾಮಗಾರಿಗಳನ್ನು 

ಗೆತ್ತಿಕೊಳ್ಳಲು ಸಾಧ್ಯಬಾಗಿರುವುದಿಲ್ಲ. 


-2) 


-2- 


ಇ) | ಸದರಿ ಕಾಮಗಾರಿಯ ಅಂದಾಜು ಮೊತ್ತ, 
ಬಿಡುಗಡೆಯಾಗಿರುವ. ಹಾಗೂ ಖರ್ಚಾಗಿರುವ ಅಕ್ಷಗಳಾಗಿದ್ದ, ಇದುವರೆಗೆ ಒಟ್ಟು ರೂ.32558 
ಅನುದಾನದ: ಸಂಪೂರ್ಣ ವಿವರ | ಲಕ್ಷಗಳನ್ನು ಗುತಿಗೆದಾರರಿಗೆ ಬಿಡುಗಡ ಮಾಡಲಾಗಿದೆ; 
ನೀಡುವುದು; ವಿವರ ಕೆಳಕಂಡಂತಿದೆ:- | 
[3೫7 ಬಿಲ್ಲಿನ ಪಾವ3 1 ಮೊತ್ತ 
N : ವಿವರ ಮಾಡಿದ (ರೂಗಳಲ್ಲಿ) 
ಸ ದಿನಾಂಕ 
1. | TRA. Bill 12.03.2014 | 20,24,463.00 ] 
2. [2° RA. Bilt 22,99,424.00 
3. 35 RA. Bill 28.06.2014 [357582200 
4. |4"RA. Bill 20.11.2014 - | 16,67,037.00 ] 
5, | 5"RA.Bil | 13.03.2015 J 
6. th ¥ 16.01.2019 | 50,00,000.00 
GRAB 23.03.2019 | 24,32,785.00 
19.08.2019 | 50,00,000.00 
RA Bill 29.11.2019 -[25,00,000.00 
24.02.2020 | 56,49,352.00 
ಒಟ್ಟು 3,25,57,641.00 
ಈ) | ಯಾವ ಕಾಲಮಿತಿಯೊಳಗೆ ಈ | ವಿರಾಜಪೇಟೆ ಒಳಾಂಗಣ ಕ್ರೀಡಾಂಗಣಕ್ಕೆ |: 
ಕಾಮಗಾರಿಯನ್ನು ಪೂರ್ಣಗೊಳಿಸಿ, ಸಂಬಂಧಿಸಿದಂತೆ ವಿದ್ಯುತ್‌ ಕಾಮಗಾರಿ, ಟರ್ಬೊ 
ಲೊಾರ್ಪಣೆಗೊಳಿಸಲಾಗುವುದು? ವೆಂಟಿಲೇಟರಗಳನ್ನು ಅಳವಡಿಸುವುದು, ನೀರು 
' ಸರಬರಾಜು ಮತ್ತು ಕೂಡುರಸ್ತೆ ಹಾಗೂ ಒಳಾಂಗಣ | 
ಕ್ರೀಡಾಂಗಣ ಕಟ್ಟಡದ ಸುರಕ್ಷತೆಯ ದೃಷ್ಠಿಯಿಂದ 
ಕಟ್ಟಡದ ಬಲ ಭಾಗಕ್ಕೆ ಆರ್‌.ಸಿಸಿ. ತಡೆಗೋಡೆ 
ನಿರ್ನಿಸುವ ಕಾಮಗಾರಿಗಳನ್ನು ಕೈಗೊಳಬೇಕಾಗಿದ್ದು, ಈ 
ಬಗ್ಗೆ ರೂ೨1.20 ಲಕ್ಷ ವೆಚ್ಚದ ಅಂದಾಜು ಪಟ್ಟಿಯನ್ನು 
ತಯಾರಿಸಲಾಗಿದೆ. ಅನುದಾನದ ಲಭ್ಯತೆ ಆಧರಿಸಿ, 2021- 
i ಸಾಲಿನಲ್ಲಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ, 


ಇಾಮಗಾರಿಯ ಕಾರ್ಯಾದೇಶದ ಮೊತ್ತ" ರೂತ32665 


| 


ವೈಎಸ್‌ದಡಿ-ಇಬಿಬಿ/62/2021. 


ಲೊಣಾರ್ಪಣೆಗೊಳಿಸುವ ಬಗ್ಗೆ ಕ್ರಮವಹಿಸಲಾಗುವುದು. 


- (ಡಾ|| ನಾರಾಯಣ ಗೌಡ) 
ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಸಚಿವರು. 


